ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


15 
ಶ್ರೀ ಪ್ರಾಣೇಶ್‌ ಎಂೆ 
(ಸೈಳೀಯ ಸಂಸ್ಥೆಗಳ ಕ್ಲೇತು 
09-12-2020 

ಮಾನ್ಯ ಕಂದಾಯ ಸಚಿವರು 


ಪ್ರಶ್ನೆ 


T 


ಉತ್ತರ 


re 


ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ 
ಮೂರು ತಿಂಗಳುಗಳಿಂದ ಸುರಿದ ಭಾರಿ 
ಮಳೆಯಿಂದ "ಕಾಫಿ ತೋಟಗಳು” 
ನಾಶವಾಗಿದ್ದು, ಇದರಿಂದ ರೈತರು ತೀವ್ರ 
ಸಂಕಷ್ಟಕ್ಕೆ ಸಿಲುಕಿರುವುದು ಸರ್ಕಾರದ 
ಗಮನಕೆೆ ಬಂದಿದೆಯೇ; 


fy 


ಬಂದಿದೆ. 


(ಆ) 


ಹಾಗಿದ್ದಲ್ಲಿ, ಈ ಕುರಿತು ಸರ್ಕಾರ ಕೈಗೊಂಡ 
ಕ್ರಮಗಳೇನು: (ಸಂಪೂರ್ಣ ಮಾಹಿತಿ 
ನೀಡುವುದು) 


ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 2020ರ ಆಗಸ್ಟ್‌ 
ಮಾಹೆಯಿಂದ ಅಕ್ಸ್ಕೋಬರ್‌ ರವರೆಗೆ ಸುರಿದ ಭಾರೀ 
ಮಳೆಯಿಂದ 9600ಹೆಕ್ಟೇರ್‌ ಕಾಫಿ ಬೆಳೆ ನಾಶವಾಗಿದ್ದು, 
SDRF/NDRF ಮಾರ್ಗಸೂಚಿಯಂತೆ 
ತಂತ್ರಾಂಶದ ಮೂಲಕ ಪರಿಹಾರವನ್ನು ನೇರವಾಗಿ ರೈತರ 
ಖಾತೆಗೆ ನೀಡಲು ಕ್ರಮವಹಿಸಲಾಗಿದೆ. 


(ಈ) 


ಸಂಕೆಷ್ಟಕೀಡಾದ ರೈತರಿಗೆ ಪರಿಹಾರ 
ನೀಡಲಾಗಿದೆಯೇ; ನೀಡಿದಲ್ಲಿ, 
ಫಲಾನುಭವಿಗಳ ಸಂಪೂರ್ಣ ಮಾಹಿತಿ 
ಹಾಗೂ ಪರಿಹಾರದ ಮೊತ್ತದ ವಿವರ 


ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 2020ನೇ 
ಹಾನಿಯಾದ ತೋಟಗಾರಿಕೆ, ಕೃಷಿ ಮತ್ತು ಕಾಫಿ ಬೆಳೆಗಳಿಗೆ 
ಒಟ್ಕಾರೆಯಾಗಿ ಇಲ್ಲಿಯವರೆಗೂ ಪರಿಹಾರ ತಂತ್ರಾಂಶದ 
ಮೂಲಕ 17322 ಸಂತ್ರಸ್ಥ ರೈತರಿಗೆ ರೂ.2589.66ಲಕ್ಷ 


ಪರಿಹಾರ | 


ಸಾಲಿನಲ್ಲಿ ' 


ನೀಡುವುದು) 


ನೀಡುವುದು: ಪರಿಹಾರವನ್ನು ಸರ್ಕಾರದಿಂದ ನೇರವಾಗಿ ರೈತರ 
ಬ್ಯಾಂಕ್‌ ಖಾತೆಗೆ ಜಮಾ ಮಾಡಲಾಗಿದೆ. 

(ಈ) ಪರಿಹಾರ ನೀಡದೇ ಇರುವ ರೈತರಿಗೆ ಯಾವ | ಬೆಳೆ ತಂತ್ರಾಂಶದಲ್ಲಿ ಸಂತ್ರಸ್ಥರ ವಿವರವನ್ನು ನಮೂದಿಸಿ | 
ಕಾಲಮಿತಿಯಲ್ಲಿ ಪರಿಹಾರ | ಗ್ರಾಮ ಲೆಕ್ಕಿಗರು ಮತ್ತು ತಹಸೀಲ್ದಾರರ 
ನೀಡಲಾಗುವುದು; (ವಿವರ ನೀಡುವುದು) ಅನುಮೋದನೆಯಾದ 15 ದಿನಗಳಿಗೊಮ್ಮೆ 

ಸರ್ಕಾರದಿಂದ ಪರಿಹಾರ ತಂತ್ರಾಂಶದ ಮೂಲಕ 
ಬಿಡುಗಡೆಯಾಗುತ್ತಿರುತ್ತದೆ. 

(ಉ) ಯಾವ ಯಾವ ಮಾನದಂಡಗಳನ್ನು | SDRF/NDRF ಮಾರ್ಗಸೂಚಿಯಲ್ಲಿನ ಮಾನದಂಡಗಳನ್ನು 
ಆಧರಿಸಿ ಪರಿಹಾರ ನೀಡಲಾಗಿದೆ? (ವಿವರ | ಅನುಸರಿಸಿ ಪರಿಹಾರ ನೀಡಲಾಗಿದೆ 


ಕಂಇ 615 ಟಿಎನ್‌ಆರ್‌ 2020 


ಧ್‌ ಅಶೋಕ) 


ಕಂದಾಯ ಸಚಿವರು 


5 [ಶೃಂಗೇರಿ 55 54 | 
6 | ಕಡೂರು 56 56 | 
7 | ತರೀಕೆರೆ 41 41 
8 | ಅಜ್ಮಂಪುರ 28 13 

ಒಟ್ಟು 568 | 560 


ಮನೆ ಹಾನಿ ಸಂತ್ರಸ್ಕರಿಗೆ ಪರಿಹಾರ ವಿತರಿಸುವ ಸಂಬಂದೆ 
ಸರ್ಕಾರದಿಂದ ಒಟ್ಟು ರೂ. 37404೦ಕ್ಷ ಅನುದಾನ 
ಬಿಡುಗಡೆಯಾಗಿರುತ್ತದೆ. ನಿಗಮದ : ತಂತ್ರಾಂಶದಲ್ಲಿ 
ಅನುಮೋದಿಸಲಾದ ಸಂತ್ರಸ್ಕರಿಗೆ ಪರಿಹಾರ ಪಾವತಿಸಲು 
ಈವರೆಗೂ ರೂ.94.73ಲಕ್ಷವನ್ನು ವ್ಯವಸ್ಥಾಪಕ ನಿರ್ದೇಶಕರು, 


RGRHCL ರವರಿಗೆ ವರ್ಗಾಯಿಸಲಾಗಿರುತ್ತದೆ. 
ನಿಯಮಾನುಸಾರ ಪರಿಹಾರ ನೀಡಲು ಅನುದಾನದ ಕೊರತೆ 
ಇರುವುದಿಲ್ಲ. 


ಅಂತರ್ಜಾಲ ತಾಣದಲ್ಲಿ ಮಾಹಿತಿ ಲಭ್ಯವಿದೆ) 


(ಈ ಪರಿಹಾರ ನೀಡದೇ ಇರುವವರಿಗೆ ಯಾವ |. 


ಕಾಲ ಮಿತಿಯಲ್ಲಿ ಪರಿಹಾರ 
ನೀಡಲಾಗುವುದು; (ವಿವರ ನೀಡುವುದು) 


ನಿಯಮಾನುಸಾರ ಅರ್ಹರಿರುವ ಮನೆ ಹಾನಿಯಾದ 
ಸಂತ್ರಸ್ಕರ ಅಗತ್ಯ ದಾಖಲೆಗಳೊಂದಿಗೆ RGRHCL 
ತಂತ್ರಾಂಶದ ಮೂಲಕ ನಮೂದಿಸಲಾಗುವುದು. ತದನಂತರ 
ಸಂತ್ರಸ್ಮರ ಬ್ಯಾಂಕ್‌ ಖಾತೆಗೆ ಅನುದಾನ ಜಮೆಯಾಗುವುದು. 


ಈ) ಯಾವ ಯಾವ ಮಾನದಂಡನೆಗಳನ್ನು 


ಆಧರಿಸಿ ಪರಿಹಾರ ನೀಡಲಾಗಿದೆ?| | ಈ ಮಾರ್ಗ | ಫ್ರರಿಷ್ಟೃತ 
(ವಿವರ ನೀಡುವುದು) ಸಲ ಮನೆ ಹಾನಿ ಪ್ರಮಾಣ ಹಸಗ fs ಡರೆ 
7 ಕಂತೆ ಹೆಚ್ಚು | 5,00,000/ 
1 ಸಂಪೂರ್ಣ | 'ಐ' 
ಮನೆಹಾನಿ 
y ಶಸ 5000 | | 
2 ಭಾಗಶಃ ಮನೆ ಹಾನಿ “ಬಿ' 95,100/- 
(ಪುನರ್‌ನಿರ್ಮಾಣ) | 
ಶೇ25-75 3,00.000/- 
3 ಭಾಗಶಃ ಮನೆ ಹಾನಿ | 'ಬಿ? 
(ದುರಸ್ತಿ) 
ಶೇ.15-25 ರಷ್ಟು 
4 ಅಲ್ಲ ಸೈಲ್ಪ ‘ಸಿ 5,200/- 50,000/- 
ಮನೆಹಾನಿ | 
o ಪೂರ್ಣ ಹಾಗೂ ತೀವ್ರ ಮನೆ ಹಾನಿಯಾದ ಸಂತ್ರಸ್ಮರು | 
ತೆಮ್ಮ ಮನೆಯನ್ನು ತಾವೇ ಖುದ್ಮಾಗಿ ಪುನರ್‌ ನಿರ್ಮಾಣ /; 
ದುರಸ್ಥಿ ಮಾಡಿಸಿಕೊಳ್ಳಲು ಪರಿಷ್ಕತ ದರದಲ್ಲಿ ಮನೆ 
ನಿರ್ಮಾಣದ ಹಂತ ಹಂತವಾಗಿ ವಿವಿಧ ಕಂತಿನಲ್ಲಿ ತಲಾ 
ರೂ.100ಲಕ್ಷದಂತೆ R6RHಲ€L ಸಂಸ್ಥೆಯ ಮೂಲಕ 
ತಂತ್ರಾಂಶದನ್ವಯ ಪರಿಹಾರ ಪಾವತಿಸಲಾಗುತ್ತದೆ. 
(ಮೊದಲನೇ ಕಂತು - ತಳಪಾಯ ಹಂತ, ಎರಡಸೇ ಕಂತು- 
ವಿಂಟಲ್‌ ಹಂತ, ಮೂರನೇ ಕಂತು - ಛಾವಣಿ ಹಂತ ಮತ್ತು 
ವಾಲ್ಕನೇ ಕಂತು - ಪೂರ್ಣ. 'ಸಿ' ವರ್ಗದ ಮನೆಗಳಿಗೆ ಒಂದೇ 
ಕಂತಿನಲ್ಲಿ ಪರಿಹಾರ ಪಾವತಿಸಲಾಗುತ್ತಿದೆ. ಗ 
ಕಂಇ 616 ಟಿಎನ್‌ಆರ್‌ 2020 po 


ಬ? Mk 
a 


ಕಂದಾಯ ಸಚಿವರು 


